ಕರ್ನಾಟಕ ವಿಧಾನ ಪರಿಷತ್ತು 


ಚಿಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 799 

ಪಾನ್ಯ ಸದಸ್ಯರ ಹೆಸರು ಡಾ ತಾಜ್ಸಿನ್‌ ಗಡ 
(ವಿಧಾನಸಭೆಯಿಂದ ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ 17.12.2018 


ಪುತ್ತಕಸಾವ ಸಚವರು 


ಮಾನ್ಯ ಹಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


5 ಪಶ್ನೆ ಉತ್ತರ 
ಸಿಂ 
ಅ ರಾಜ್ಯದಲ್ಲಿ ಜನಮ್‌ ವರ್ಗಗಳ ಬಡ | ಹಿಂಡುಳಿದ ವರ್ಗಗಳೆ ಕಲ್ಯಾಣ ಇಲಾಖೆಯಿಂದೆ' ರಾಜ್ಯದಲ್ಲಿ 
ಮಕ್ಕಳಿಗೆ ಸೂಕ್ತ ಶಿಕ್ಷಣ ಪಡೆಯಲು | 1300 ಮೆಟ್ರಿಕ-ಪೂರ್ವ (ಬಾಲಕ-1011, ಬಾಲಕಿ-289) 
ಅವಶ್ಯಕತೆ ಇರುವು ವಿದ್ಯಾರ್ಥಿ ಮತ್ತು 1138 ಮೆಟ್ರಿಕ್‌ -ನಂತರದ AE 507, ಬಾಲಕಿ- 
ನಿಲಯಗಳು ಲಭ್ಯವಿದೆ; [ 61) ಹೀಗೆ ಒಟ್ಟು 2438 ದ್ಯಾರ್ಥಿನಿಲಯಗಳು 
ಕಾರ್ಯನಿರ್ವಹಿಸುತ್ತಿವೆ." 
ಆ ಗಾಮೀಣ ಭಾಗದಲ್ಲಿ ನಕಾಷವಾಗಿ | ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಗ್ರಾಮೀಣ 
ದ್ಯಾರ್ಥಿನಿಯರಿಗೆ ಹಾಸ್ಟೆಲ್‌ ಸೌಲಭ್ಯವನು | ಭಾಗದಲ್ಲಿ ಒಟ್ಟು 249 ಬಾಲಕಿಯರ ವಿದ್ಯಾರ್ಥಿ ನಿಲಯಗಳು 
ಮ ನ ಗಸಲಗಿದಯಲ ಕಾರ್ಯನಿರ್ವಹಿಸುತ್ತಿದ್ದು. ಸರ್ಕಾರವು ನಿಗಧಿಪಡಿಸಿರುವ 
ಸುರಕ್ಷತೆ ಸೂಕ್ತವಾಗಿದೆಯೇ; ಸೌಲಭ್ಯಗಳನ್ನು ಸಮರ್ಪಕವಾಗಿ ನೀಡಲಾಗುತ್ತಿದೆ ಹಾಗೂ 
§ ಬಾಲಕಿಯರ ವಿದ್ಯಾರ್ಥಿನಿಲಯಗಳಿಗೆ ಸಿ.ಸಿ. “ಕ್ಯಾಮೆರಾವನ್ನು. 
ಅಳವಡಿಸಿದ್ದು, ಸ್ವಂತ ಕಟ್ಟಡಗಳಲ್ಲಿ ಅವರಣ ಗೋಡೆ 
ನಿರ್ಮಿಸಲಾಗಿರುತ್ತನೆ. ರಾತ್ರಿ ಕಾವಲುಗಾರರನ್ನು ಸಹ ನೇಮಕ 
ಮಾಡಿ ವಿದ್ಯಾರ್ಥಿನಿಯರಿಗೆ ಸುರಕ್ಷತೆಯನ್ನು ನೀಡಲಾಗುತ್ತಿದೆ. 
[5 ಸಳವ ಸರಾರದ ಅವಧಿಯಲ್ಲಿ" ಹಾಸ್ಟೆಲ್‌ ಹಿಂದುಳಿದ ದರ್ಗಗನ ಕಲ್ಯಾಣ “ನಾವ್‌ ವಿದ್ಯಾರ್ಥಿ 
ವಿದ್ಯಾರ್ಥಿಗಳಿಗೆ ನೀಡಬೇಕಿದ್ದ ಹಾಸಿಗೆ- | ನಿಲಯದ ನಿಲಯಾರ್ಥಿಗಳಿಗೆ _ ಹಾಸಿಗೆ- ಹೊದಿಕ 
ದಿಂಬು, ಇತರೆ ಪರಿಕರ ಒದಗಿಸುವಲ್ಲಿ ಕೇಳಿ | ನೀಡಲಾಗುತ್ತಿದ್ದು. ಹಿಂದಿನ ಅವಧಿಯಲ್ಲಿ "ಯಾವುದೇ ಲೋಪ 
ಬಂದಿದ್ದ ಲೋಪ-ದೋಷಗಳ ಬಗ್ಗೆ ದೋಷಗಳು ಕಂಡುಬಂದಿರುವುದಿಲ್ಲ. 
ವಸುಸ್ಥಿತಿಯ ವರದಿ ನೀಡುವುದು _ 
ಜಾಮ್‌ ವರ್ಗಗಳ ಕಲ್ಯಾಣ ಇಲಾಖಿಗೆ ವಾಷ್‌ ಪರ್ಗಗಳ ಕಲ್ಮಾಣ ಇಲಾಖೆಗೆ `2017- | 
ಬಂದಿರುವ ಕೇಂದ್ರದ/ರಾಜ್ಯದ ಅನುದಾನ | ಸಾಲಿನಲ್ಲಿ ಕೇಂದ್ರ/ರಾಜ್ಯ ಸರ್ಕಾರದಿಂದ ನೀಡಲಾಗಿರುವ 
ವೆಷ್ಟು; ಬಳಕೆಯಾಗಿರುವ ಉಳಿದಿರುವ ಅನುದಾನ, ವೆಚ್ಚ : ಮತ್ತು ಉಳಿಕೆಯಾಗಿರುವ ಮೊತ್ತದ 
ಮೊತ್ತವೆಷ್ಟು ವಿವರಗಳು ಈ ಕಳೆಕಂಡಂತಿದೆ. 
(ರೂ.ಲಕ್ಷಗಳಲ್ಲಿ) 
ವಿವರ ಬಿಡುಗ ಖರ್ಚು ಉಳಿ 
ಕೇಂದ್ರ ಸ್ಸ್ಕ್ಕಾರೆ | 6426.32 6426.32 0.00 
ರಾಜ್ಯ ಸರ್ಕಾರ 279151.80 | 270123.88 | 9027.92 | 
| 


“ಸಂ: ಹಿಂವಕ 1262 ಬಿಎಂಎಸ್‌ 2018 


Lefely 
A. ಟೈ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


